ಕರ್ನಾಟಿಕ ವಿಧಾನ ಪರಿಷತ್ತು 


; ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 1893 
2. ಮಾನ್ಯ ಸದಸ್ಯರ ಹೆಸರು : ಶ್ರೀ ಆರ್‌.ಬಿ.ತಿಮ್ಮಾಪೂರ(ವಿಧಾನಸಭೆಯಿಂದ ಚುನಾಯಿತರಾದವರು) 
3. ಉತ್ತರಿಸಬೇಕಾದ ದಿನಾ೦ಕ. : 15.03.2022 
4. ಉತ್ತರಿಸುವ ಸಚಿವರು: ಕೈಮಗ, ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 
ಈ.ಸ೦ | ಪ್ರಶ್ನೆ ಉತ್ತರ | 
(ಅ) | ರಾಜ್ಯದಲ್ಲಿರುವ ಒಟ್ಟಿ ಸಕ್ಕರೆ | ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು 89 ನೋಂದಾಯಿತ ಸಕ್ಕರೆ 
ಕಾರ್ಯಾನೆಗಳೆಷ್ಟು: ಆ ಪೈಕಿ ಸರ್ಕಾರಿ, ಕಾರ್ಬಾನೆಗಳು ಇರುತ್ತವೆ. ಇವುಗಳ ಪೈಕಿ ಬಿ ಮೈಸೂರು 
ಸ್ವಾಮ್ಯದ ಸಕ್ಕರೆ ಕಾರಾನೆಗಳಾವುವು; ಷುಗರ್‌ ಕಂಪನಿ ಲಿ, ಮಂಡ್ಯ ಮತ್ತು ಎ೦.ಪಿ.ಎಂ. ಶುಗರ್ಸ್‌ 
ವಿ, ಭದಾವತಿ ಈ ಎರಡು ಕಾರ್ಬಾನೆಗಳು ರಾಜ್ಯ ಸರ್ಕಾರಿ 
. ಸ್ವಾಮ್ಯದಲ್ಲಿರುತ್ತವೆ. 
(ಆ) | ಸಂಪೂರ್ಣವಾಗಿ ಮುಚ್ಚಿರುವ | ಪ್ರಸ್ತುತ ರಾಜ್ಯದಲ್ಲಿ ಒಟ್ಟು 17 ಸಕ್ಕರೆ ಕಾರ್ಬಾನೆಗಳು 
ಕಾರ್ಬಾನೆಗಳೆಷ್ಟು; ಅದಕ್ಕೆ | ಸ್ಥಗಿತಗೊಂಡಿದ್ದು, ವಿವರಗಳು ಈ ಕೆಳಕಂಡಂತಿವೆ. 
ಕಾರಣಗಳೇನು; > ಕು.ಸ೦.| ವಲಯ ಸಂಖ್ಯೆ 
1. ಸಾರ್ವಜನಿಕ ವಲಯ 02 
2. ಜಂಟೆವಲಯ 01 
- 13 -[ಸಹಕಾರಿಣ್ನಗಿತು- -- 04 
i ಸಹಕಾರಿ ಸಮಾಪನೆ | 
5 ಖಾಸಗಿ 06 § 
ಒಟ್ಟಿ 17 


ಮೇಲ್ಕಂಡ ಕಾರ್ಬಾನೆಗಳು ಸ್ಥಗಿತಗೊಳ್ಳಲು/ಮುಚ್ಚಲು 

ಪ್ರಮುಖವಾಗಿ ರಃ ಕಳಕ೦ಡ ಕಾರಣಗಳನ್ನು 

ಗುರುತಿಸಬಹುದಾಗಿದೆ. 

1. ಕಾರ್ಬಾನೆಗಳಲ್ಲಿ ದುಡಿಯುವ ಬಂಡವಾಳದ ಕೊರತೆ 
ಉಂಟಾಗಿರುವುದು ಮತ್ತು ಹಣಕಾಸು ಸಂಸ್ಥೆಗಳಿಂದ 
ಆರ್ಥಿಕ ನೆರವು ಪಡೆಯುವಲ್ಲಿ ವಿಫಲವಾಗಿರುವುದು. 

2. ಕಾರ್ಬಾನೆಯ : ಸಾಮರ್ಥ್ಯ ಅನುಗುಣವಾಗಿ ಕಬ್ಬು 
ಮೀಸಲು ಕ್ಲೇತುದಲ್ಲಿ ಕಬ್ಬಿನ ಲಭ್ಯತೆ ಇಲದಿರುವುದು.... 

3. ಕಾರ್ಬಾನೆಗಳು ಹೊಂದಿರುವ ಆಸಿಗಿಂತ ಸಾಲ ಮತ್ತು 
ಹೊಣೆಗಾರಿಕೆಗಳು ಹೆಚ್ಚಾಗಿರುವುದು ಮತ್ತು 
ಕ್ರೋಢೀಕೃತ ನಷ್ಟ ಉಂಟಾಗಿರುವುದು. _ 

4. ಕಾರಾನೆಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಸಿಬ್ಬಂದಿ 
ಸೇಮಕ ಮಾಡಿಕೊಂಡಿರುವುದರಿಂದ ಸಿಬ್ಬಂದಿಗಳ 
ವೇತನ ಮತ್ತು ಭತ್ಯೆಗಳ ಹೊರೆ ಹೆಚ್ಚಾಗಿರುವುದು. 


5, ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡ 
ಯಂತ್ರೋಪಕರಣಗಳನ್ನು ಅಳವಡಿಸಿಕೊಳ್ಳದೇ 
ಇರುವುದು. 


6. ಆಡಳಿತ ಮಂಡಳಿಗಳು ಸಮರ್ಪಕವಾಗಿ ಕಾರ್ಯ 
ನಿರ್ವಹಣೆ ಮಾಡದಿರುವುದು ಹಾಗೂ ಇನ್ನಿತರೆ 
ಕಾರಣಗಳು. i 


. -2- 


(9) | ಮುಚ್ಚಿಲ್ಬಟ್ಟಿರುವ 
ಕಾರ್ಬಾನೆಗಳನ್ನು 


ಪ್ರಾರಂಭಿಸಲು 
ಕೈಗೊಳ್ಳಲಿದೆಯೇ? 


ಸರ್ಕಾರ 


ಸಕ್ಕರೆ 


ಪುನಃ 
ಕ್ರಮ 


ದುಡಿಯುವ, ಬಂಡವಾಳದ ಕೊರತೆ ಮತ್ತು ಆರ್ಥಿಕ 
ನಷ್ಟದಿಂದ ಹಾಗೂ ಇನ್ನಿತರೆ ಆಡಳಿತಾತ್ಮಕ 
ಕಾರಣಗಳಿಂದಾಗಿ ಸ್ಥಗಿತಗೊಂಡಿರುವ ಸಹಕಾರಿ ಸಕ್ಕರೆ 
ಕಾರ್ಲಾನೆಗಳನ್ನು ಕಬ್ಬು ಬೆಳೆಗಾರ ರೈತರ ಮತ್ತು 
ಕಾರ್ಮಿಕರ ಹಿತದೃಷ್ಟಿಯಿಂದ ಖಾಸಗಿಯವರಿಗೆ 
ದೀರ್ಪಾವಧಿಯ ಮೇಲೆ ಗುತ್ತಿಗೆ ನೀಡುವುದರ ಮೂಲಕ 


ಪುನಃಶ್ಛೇತನಗೊಳಿಸುವುದು ಸರ್ಕಾರದ ಪುಸ್ತುತ 
ನೀತಿಯಾಗಿರುತ್ತದೆ. " 
ಅದರಂತೆ ಇದುವರೆಗೆ 9 ಸಹಕಾರಿ ಸಕ್ಕರೆ 


ಕಾರ್ಬಾನೆಗಳನ್ನು LROT (Lease Rehabilitate Operate 
Transfer) ಮೆತ್ತು BOOT (Build Own Operate Transfer) 
ಆದಾರದ ಮೇಲೆ ಖಾಸಗಿಯವರಿಗೆ ಗುತ್ತಿಗೆ ನೀಡಲಾಗಿದೆ. 
ಆ ಮೂಲಕ ರೈತರ ಮತ್ತು ಕಾರ್ಮಿಕರ ಹಿತ 
ಕಾಪಾಡುವುದರೊಂದಿಗೆ ನಷ್ಟದಲ್ಲಿರುವ 


 ಕಾರ್ಬಾನೆಗಳನ್ನು ಪುನಶ್ನೇತಗೊಳೆಸಲಾಗಿದೆ. 


ಖಾಸಗಿ ವಲಯದ, ಸಕ್ಕರೆ ಕಾರ್ಬ್ಯಾನೆಗಳನ್ನು 


- | ಪುನಶ್ನೇತನಗೊಳಿಸುವ ವಿಷಯವು. ಆಯಾ ಸಂಬಂಧಪಟ್ಟ. 
| ಆಡಳಿತ ಮಂಡಳಿಗಳೇ ನಿರ್ಣಯಿಸಬೇಕಾಗಿರುತ್ತದೆ, ಖಾಸಗಿ. 
ಸಕ್ಕರೆ ಕಾರ್ಬಾನೆಗಳ ಪುನಶ್ಲೇತನದ ವಿಷಯದಲ್ಲಿ ರಾಜ್ಯ 


ಸಕ್ಕರೆ . 


ಸಂಖ್ಯೆ: ಸಿಐ 40 ಎಸ್‌ಜಿಎಫ್‌ 2022 


ಸರ್ಕಾರವು ಹಸಕ್ನೇಪ ಮಾಡಲು ಅವಕಾಶವಿರುವುದಿಲ್ಲ. 


3 


(ಶಂಕರ.ಔ ಪಾಟೀಲ ಮುನೇನಕೊಪ್ಪ) 


ಫೈೆಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 


